ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪಶ್ನೆ ಸಂಖ್ಯೆ ; 
ಸದಸ್ಯರ ಹೆಸರು 

ಉತ್ತರಿಸಬೇಕಾದ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


324 


: ಶ್ರೀ ಐವನ್‌ ಡಿ'ಸೋಜಾ 


ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
06-03-2020 


ಕ್ರ ಪಲ್ನೆ ಉತ್ತರ 

ಸಂ. 

(ಅ) | ಮಂಗಳೂರು ಪ್ರಾದೇಶಿಕ ಸಾರಿಗೆ 2013-14ನೇ ಸಾಲಿನ ಆಯವ್ಯಯದಲ್ಲಿ 
ಇಲಾಖೆಗಳ ವ್ಯಾಪ್ತಿಯಲ್ಲಿ ಈ ಹಿಂದೆ | ಮಂಗಳೂರಿನಲ್ಲಿ ಭಾರಿ ವಾಹನ ಚಾಲಕರ ತರಬೇತಿ ಸಂಸ್ಥೆ 
ಆಯವ್ಯಯದಲ್ಲಿ ಘೋಷಿಸಲಾದ | ಮತ್ತು ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥವನ್ನು 
ಯೋಜನೆಗಳನ್ನು ಇನ್ನೂ ಸ್ಥಾಪಿಸಲು ಘೋಷಿಸಲಾಗಿದೆ. 


ಅನುಷ್ಠಾನಗೊಳಿಸದಿರಲು ಕಾರಣವೇನು; 
(ವಿವರ ನೀಡುವುದು) 


ಎರಡು ಕಾಮಗಾರಿಗಳನ್ನು ಕರ್ನಾಟಕ ರಾಜ್ಯ ರಸ್ತೆ 
ಸಾರಿಗೆ ನಿಗಮ, ಬೆಂಗಳೂರು ಇವರಿಗೆ ವಹಿಸಲಾಗಿದ್ದು, 
ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. 


(ಆ) 


ಪ್ರಾದೇಶಿಕ ಸಾರಿಗೆ 
ಸಿಬ್ಬಂದಿಗಳ 
“ವಿಜೆಂಟ್‌ಗಳೇ” 
ಕಾರ್ಯನಿರ್ವಹಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 


ಸರ್ಕಾರ ಕೈಗೊಂಡ ಕ್ರಮಗಳೇನು; 


ಇಲಾಖೆಯಲ್ಲಿ 
ಕೊರತೆಯಿಂದ 
ಕಛೇರಿಯಲ್ಲಿ 


ಸಾರಿಗೆ ಇಲಾಖೆಯಲ್ಲಿ ದಿನಾಂಕ:01-02-2020 ರಂತೆ 
ಮಂಜೂರಾದ ಒಟ್ಟು 2812 ಹುದ್ದೆಗಳ ಪೈಕಿ 1397 ಕಾರ್ಯನಿರತ 
ಹುದ್ದೆಗಳಿದ್ದು, 1415 ಹುದ್ದೆಗಳು ಖಾಲಿ ಇರುತ್ತವೆ. ಇದರಿಂದಾಗಿ 
ಇಲಾಖೆಯು ತೀವ್ರತರ ಅಧಿಕಾರಿ/ ಸಿಬ್ಬಂದಿ ಕೊರತೆಯನ್ನು 
ಎದುರಿಸುತ್ತಿದೆ. ಆದಾಗ್ಯೂ ಪ್ರಸ್ತುತ ಲಭ್ಯವಿರುವ ಅಧಿಕಾರಿ/ಸಿಬ್ಬಂದಿ 
ವರ್ಗದವರಿಂದ ಹಾಗೂ ಕಿಯೋನಿಕ್ಸ್‌ ಮತ್ತು ಇತರೆ ಏಜೆನ್ಸಿ 
ವತಿಯಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿ ಸೇವೆಯನ್ನು 
ಪಡೆದು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕೆಲಸಗಳನ್ನು 
ನಿರ್ವಹಿಸಲಾಗುತ್ತಿದೆ. ಸಾರ್ವಜನಿಕರು ಮಧ್ಯವರ್ತಿಗಳನ್ನು 
ಸಂಪರ್ಕಿಸದೇ ನೇರವಾಗಿ ಕಛೇರಿಯ ಅಧಿಕಾರಿ/ 
ಸಿಬ್ಬಂದಿಯವರನ್ನು ಭೇಟಿ ಮಾಡಿ ಅವರ ಕೆಲಸಗಳನ್ನು 
ಮಾಡಿಸಿಕೊಳ್ಳಬೇಕೆಂದು ಕಛೇರಿಯ ಆವರಣದಲ್ಲಿ ಸೂಚನಾ 
ಫಲಕಗಳನ್ನು ಹಾಕಲಾಗಿದೆ. 


ಅಲ್ಲದೆ, ಸಾರ್ವಜನಿಕರಿಗೆ ಅವರುಗಳ ವಾಹನ ಅನುಜ್ಞಾ 
ಪತ್ರ ಮತ್ತು ವಾಹನ ನೋಂದಣಿಯ ಸ್ಮಾರ್ಟ್‌ ಕಾರ್ಡ್‌ಗಳನ್ನು 
ಅವರ ಮನೆಯ ವಿಳಾಸಗಳಿಗೆ ಅಂಚೆ ಸೇವೆಯ ಮೂಲಕ 
ತಲುಪಿಸಲಾಗುತ್ತಿದೆ. ಇಲಾಖೆಯಲ್ಲಿ ವಾಹನ್‌-4, ಸಾರಧಿ-4 ಮತ್ತು 
ಇ-ಪೇಮೆಂಟ್‌ ಆಫ್‌ ಟ್ಯಾಕ್ಸ್‌ ನಂತಹ ಆನ್‌ಲೈನ್‌ ಸೇವೆಗಳನ್ನು 
ರಾಜ್ಯದ ಎಲ್ಲಾ ಕಛೇರಿಗಳಲ್ಲಿ ಜಾರಿಗೆ ತರಲಾಗಿದೆ ಹಾಗೂ 
ಸಾರ್ವಜನಿಕರು ಕರ್ನಾಟಕ-1, ಬೆಂಗಳೂರು-। ಮತ್ತು ಮೊಬೈಲ್‌-1 
ಎಂಬ ಆ್ಯಪ್‌ಗಳಲ್ಲಿ ವಾಹನ ವಿವರ/ಮಾಹಿತಿಗಳನ್ನು 
ಪಡೆಯಬಹುದಾಗಿರುತ್ತದೆ. 


ಪಾ 


ನ 


4 i ಹ ರ ಸಾರಿಗೆ ಇಲಾಖೆಯ ಕಳೆದ ಐದು ವರ್ಷಗಳ ರಾಜಸ್ವ 
ನದ ನನಗಳಿವುವ) 2 | ಸಂಗ್ರಹಣೆಯ ವಿವರಗಳು ಈ ಕೆಳಕಂಡಂತಿದೆ. 
ವರ್ಷ | ರಾಜಸ್ತಗಂ | ನಸೌಲಾಡೆ 
ರಾಜಸ್ವ 
THT 358400 414500 
— 5 735707 | 360858 | 
ENT 3067 57 
078 536162 55543 
208-75 $16761 20533 
7015-0 
(ಫೆಬ್ರುವರಿ-2020ರ | 605180 5798.25 
ಮಾಹೆಯವರೆಗೆ) 
ಡಾ ಮಂಗಳೂರು ಸಗರದಕ್ಲರುವ ಪ್ರಾದೇಶ] ಮಂಗಳೂರು ನಗರದಲ್ಲಿರುವ `'ಪ್ರಾಡೇಶಿಕ ಸಾರಿಗೆ ಆಧಿಕಾರಿಗಳ 


ಸಾರಿಗೆ ಅಧಿಕಾರಿಯವರ ಕಛೇರಿ ಮತ್ತು 
ಇತರ ಕಛೇರಿಗಳನ್ನು ನಗರದ 
ಹೊರವಲಯಕ್ಕೆ ಸಳಾಂತರಿಸಲು 
ನಿರ್ಣಯಿಸಲಾಗಿದ್ದರೂ ಕ್ರಮ ಕೈಗೊಳ್ಳದೇ 
ಇರಲು ಕಾರಣವೇನು: (ವಿವರ 


ಒದಗಿಸುವುದು) 


ಕಛೇರಿಯು ಸ್ವಂತ 


ಕಟಡವಾಗಿದ್ದು, 
ಬ [a) 


ಅಲ್ಲಿಯೇ 


ಕಾರ್ಯನಿರ್ವಹಿಸಲಾಗುತ್ತಿದೆ. ಈ ಕಛೇರಿಯನ್ನು ಸ್ಥಳಾಂತರಿಸುವ 


ಪ್ರಸ್ತಾವನೆ ಇರುವುದಿಲ್ಲ. 


ಟಿಡಿ 13 ಟಿಡಿಕ್ಕೂ 2020 


3 


(ಲಕ್ಷ್ಮಣ ಸಲಿಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 


ಸಾರಿಗೆ ಸಚಿವರು 


